ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಮಾದಕ ದ್ರವ್ಯಗಳ ಜಾಲ ಭೇದಿಸುವಲ್ಲಿ ಪೊಲೀಸ್‌ ಇಲಾಖೆ ನಿರ್ಲಕ್ಷತನದ ಬಗ್ಗೆ 


ಶ್ರೀ ಘೋಟ್ನೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
726 (659) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಾರವಾರ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಾದಕ ದ್ರವ್ಯಗಳ ಜಾಲ ಕಾರ್ಯ ನಿರ್ವಹಿಸುತ್ತಿದ್ದು 2016- 
2017 ರಲ್ಲಿ ಮತ್ತು 2019-20ರಲ್ಲಿ ದಾಖಲಾದ ಪ್ರಕರಣಗಳೆಷ್ಟು ; ಎಷ್ಟು ಪ್ರಕರಣಗಳು ನ್ಯಾಯಾಲಯದ 
ಶಿಕ್ಲೆಗೊಳಪಟ್ಟಿದೆ ; 


(ಆ) ಮಾದಕ ದ್ರವ್ಯ ಪ್ರಕರಣಗಳ ವಿಚಾರಣೆಗೆ ಪ್ರತ್ಯೇಕ ನ್ಯಾಯಾಲಯ ರಚಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ ; (ವಿವರ ನೀಡುವುದು) 


(ಇ) ಕಾರವಾರ ಜಿಲ್ಲೆಯ ಶಿರಸಿ ಹಾಗೂ ಹಳಿಯಾಳ ಮತ್ತು ದಾಂಡೇಲಿಯಲ್ಲಿ ಮಾದಕ ದ್ರವ್ಯಗಳ 
ಸೇವನೆಯು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದ್ದು, ಈ ಬಗ್ಗೆ ಸಂಬಂಧಿಸಿದ ಪೊಲೀಸ್‌ 
ಅಧಿಕಾರಿಯು ನಿರ್ಲಕ್ರ್ಯತನದಿ೦ದ ಶಾಲಾ ಕಾಲೇಜುಗಳಲ್ಲಿ ಬಹಿರಂಗವಾಗಿಯೇ ಮಾದಕ ದ್ರವ್ಯ 
ಸರಬರಾಜು ಆಗುತ್ತಿದ್ದರೂ ಸಹ ಯಾವುದೇ ಕ್ರಮಕ್ಕೆ ಗೊಳ್ಳದಿರಲು ಕಾರಣವೇನು; ಈ ಬಗ್ಗೆ ಸವಿಸ್ತಾರ 
ವರದಿ ನೀಡುವುದು ; ಇದರಿಂದಾಗಿ ಮೃತಪಟ್ಟಿವರ ಸಂಖ್ಯೆ ಎಷ್ಟು; 


(ಈ) ಮಾದಕ ದ್ರವ್ಯಗಳ ಸರಬರಾಜು ಮಾಡುತ್ತಿರುವ ಕೆಲವೊಂದು ಅಂಗಡಿಗಳ ಮೇಲೆ ಇಲ್ಲಿಯವರೆಗೆ 
ದಾಂಡೇಲಿ/ಹಳಿಯಾಳ ತಾಲ್ಲೂಕಿನ ಪೊಲೀಸ್‌ ಅಧಿಕಾರಿಗಳು ದಾಳಿ ಮಾಡಿರುವ ವಿವರ ಹಾಗೂ ಎಷ್ಟು 
ಮಂದಿ ಮೇಲೆ ಕಾನೂನಿನ ಕ್ರಮಕ್ಕೆ ಗೊಳ್ಳಲಾಗಿದೆ ; ಇದರಲ್ಲಿ ಪೊಲೀಸ್‌ ಅಧಿಕಾರಿಗಳು 
ಶಾಮಿಲಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಇಂತಹ ಪೊಲೀಸ್‌ ಅಧಿಕಾರಿಗಳ 
ಮೇಲೆ ಸೂಕ ಕ್ರಮ ಜರುಗಿಸಲಾಗುವುದೇ ? (ವಿವರ ನೀಡುವುದು) 


